ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


444(436) . 

ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತ್ರು) 
09-03-2020 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಕ್ರ ಪ್ರಶ್ನೆ lj ಉತ್ತರ 

ಸಂ. | 

(ಅ) | ಉಪನ್ಯಾಸಕರು/ಶಿಕ್ಷಕರ 'ಕಾಲ್ಪನಿಕ ವೇತನ ಶ್ರೀ ಬಸವರಾಜ ಹೊರಟ್ಟಿ ಅವರ ಅಧ್ಯಕ್ಷತೆಯಲ್ಲಿ 
ಬಡಿ' ಬಗ್ಗೆ ಬಸವರಾಜ್‌ ಹೊರಟ್ಟೆಯವರ | ಸಮಿತಿಯನ್ನು "ದಿನಾಂಕ: 2೮.೦9.204ರಂದು 
ನೇತೃತ್ವದಲ್ಲಿ ಸಮಿತಿಯನ್ನು - ಯಾವಾಗ | ರಚಿಸಲಾಗಿತ್ತು. ಆರ್ಥಿಕ ಪರಿಣಾಮಗಳನ್ನು ಕರಾರುವಕ್ಕಾಗಿ 
ರಚಿಸಲಾಯಿತು. ನಿರ್ಣಯಿಸುವ ಸಲುವಾಗಿ ಈ ಸಮಿತಿಯನ್ನು 

ಪುನರುಜ್ನೀವನಗೊಳಿಸಿ ದಿನಾಂಕಃ॥-೦7-207ರಂದು 
ವಿಶೇಷ ಸದನ ಸಮಿತಿಯನ್ನು ಪುನರ್‌ ರಚಿಸಲಾಗಿತ್ತು. 

(ಆ) | ಸದರಿ ಸಮಿತಿಯು ಯಾವಾಗ | ಸದರಿ ಸಮಿತಿಯು ದಿವಾಂಕ:17-03-2015ಮತ್ತು 
ವರದಿಯನ್ನು ಸಲ್ಲಿಸಿದೆ: . ಸಲ್ಲಿಸಿದಲ್ಲಿ. | ೦6.೦೨.2018ರಂದು ಎರಡು ವರದಿಗಳನ್ನು ಸಲ್ಲಿಸಿದ್ದು. 
ವರದಿಯು ಸರ್ಕಾರದ ಗಮನಕ್ಕೆ |.ವರದಿಯಲ್ಲಿನ ಶಿಫಾರಸ್ಸುಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿರುತ್ತವೆ. 

ಈ |ಈ ಸಮಿತಿ ವರದಿಯ ಜಾರಿ ತರಿತು! 


ಸರ್ಕಾರದ ನಿಲುವೇನು: ಈ ವರದಿಯನ್ನು 


ಸರ್ಕಾರ ಯಾವಾಗ ಜಾರಿಗೆ ತರುವುದು? 


ಅನುದಾನ" ಸಂಹಿತೆಯ ಪ್ರಕಾರ ಅನುದಾನಕ್ಕೊಳಪಟ್ಟ 
ಸಿಬ್ಬಂದಿಗೆ ಅನುದಾನ ದೊರೆತ ದಿನಾಂಕದಿಂದ ಮಾತ್ರ 
ಕನಿಷ್ಟ ವೇತನ ನಿಗದಿ ಮಾಡಬೇಕೆಂದು, ಹಿಂದಿನ 


ಸೇವಾವಧಿಯನ್ನು ಯಾವುದೇ , ಸೇವಾ ಸೌಲಭ್ಯಕ್ಕೆ 
ಪರಿಗಣಿಸುವಂತಿಲ್ಲ. ಈ ಸಂಬಂಧ ಸರ್ಕಾರವು 
ದಿನಾ೦ಕುಂ!-೦6-1995 ರಿಂದಲೇ ಪೂರ್ವಾನ್ನಯವಾಗಿ 
ಜಾರಿಗೆ ಬರುವಂತೆ ಕರ್ನಾಟಿಕ ಖಾಸಗಿ ಅನುದಾನಿತ 


ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂಧಿಗಳ (ವೇತನ. ನಿವೃತ್ತಿ ವೇತನ 
ಮತ್ತು ಇತರೇ ಸೌಲಭ್ಯಗಳ ನಿಯಂತ್ರಣ) ಅಧಿನಿಯಮ 
'| 20೦4ನ್ನು ಜಾರಿಗೆ ತರಲಾಗಿದೆ. | 

ಈ ಅಧಿನಿಯಮವನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳ 
ಸಿಬ್ಬಂದಿಗಳು ಪ್ರಶ್ನಿಸಿರುವ ರಿಟ್‌ ಅರ್ಜಿಗಳಾದ 2126/2೦14 
ಮತ್ತು 4307/204 ಮತ್ತು ತತೃಂಬಂಧದ ಪ್ರಕರಣಗಳಲ್ಲಿ 
ಮಾನ್ಯ ಉಚ್ಚಿ ನ್ಯಾಯಾಲಯವು ದಿನಾ೦ಕಃ೦-೦7- 
20೦5ರಂದು ನೀಡಿದ. ತೀರ್ಪಿನಲ್ಲಿ ಸದರಿ 
ಅಧಿನಿಯಮವನ್ನು “struಂk dಂwಂ “ ಮಾಡಿರುತ್ತದೆ. 


ಮೇಲಿನ ಮಾನ್ಯ ನ್ಯಾಯಾಲಯದ ತೀರ್ಪನ್ನು 
ಪ್ರಶ್ನಿಸಿ ಸರ್ಕಾರವು ಮಾನ್ಯ ಉಚ್ಛನ್ಯಾಯಾಲಯ 
ಬೆಂಗಳೂರು ಇಲ್ಲಿ ರಿಟ್‌ ಅಪೀಲ್‌ ಸಂ೦ಖ್ಯೆ:2476/2೦ರ 


ಮತ್ತು 2467/206ನ್ನು ದಾಖಲಿಸಿದೆ. ಮೇಲಿನ ರಿಟ್‌ 
ಅರ್ಜಿಗಳಲ್ಲಿ ನೀಡಿದ ತೀರ್ಪಿಗೆ ದಿನಾಂ೦ಕ:27-1-2015ರಂದು 


| ತಚಿಯಾಜ್ಞಿ-ನೀಡಿರುತ್ತದೆ.ಸದರಿ- ತಡೆಯಾಜ್ಞಿಯು-ಪ್ರಸ್ತುತ- 


ಜಾರಿಯಲ್ಲಿದ್ದು. ಪ್ರಕರಣವು ಮಾನ್ಯ ನ್ಯಾಯಾಲಯದಲ್ಲಿ 
ಬಾಕಿಯಿರುತ್ತದೆ. 

ಸಮಿತಿಯ ವರದಿ ಮತ್ತು ಇಲಾಖೆಗಳಲ್ಲಿನ ವಾಸ್ತವ 
ಅಂಕಿಅಂಶಗಳನ್ನು ಪರಿಶೀಲಿಸಲಾಗಿ.ಹಾಲಿ 
ನೀಡಲಾಗುತ್ತಿರುವ ವೇತನಕ್ಕೆ ಅನುದಾನ ರಹಿತ 
ಅವಧಿಯನ್ನು ಪರಿಗಣನೆಗೆ ತೆಗೆದುಕೊಂಡು ವೇತನವನ್ನು 
ಪರಿಷ್ಮರಿಸಿದಲ್ಲಿ ಹೆಚ್ಚುವರಿಯಾಗಿ ವಾರ್ಷಿಕವಾಗಿ 
ರೂ.3597 ಕೋಟಿಗಳ ಅನುದಾನವು ಬೇಕಾಗುತ್ತದೆ. ಆದರೆ. 
ಅವರಿಗೆ ಹಿಂಬಾಕಿ ಮತ್ತು ಪಿಂಚಣಿಗಾಗಿ ತಗಲುವ 
ಅಂದಾಜು ವೆಚ್ಚವು ಪ್ರಸ್ತಾಪಿತ ರೂ.35೦.87, ಕೋಟಿಗಳಲ್ಲಿ 
ಒಳಗೊಂಡಿರುವುದಿಲ್ಲ. ಸದರಿ ಮೊತ್ತವಾದ ರೂ.3೮9.87/- 
ಕೋಟಿ ಒಂದು ವರ್ಷಕ್ಕೆ ಬೇಕಾದ ಹೆಚ್ಚುವರಿ 
ಮೊತ್ತವಾಗುತ್ತದೆ.ಈ ಅನುಕೂಲ ಪಡೆಯುವ ಸಿಬ್ಬಂದಿ 
ಪೂರ್ಣ ಸೇವಾವಧಿಯಲ್ಲಿ ಪಡೆಯುವ ಮೊತ್ತದ ಒಟ್ಟು 
ಮೊತ್ತದ ಲೆಕ್ಕಾಚಾರ ಇಲಾಖೆಗಳಲ್ಲಿ ಇನ್ನು 
ಆಗಿರುವುದಿಲ್ಲ.ಹಾಗೆಯೇ ನಿವೃತ್ತಿ ಸೌಲಬ್ಯಗಳ ಒಟ್ಟಾರೆ 
ಆರ್ಥಿಕ ಹೊರೆ ರೂ.637 61ಕೋಟಿ ಗಳಾಗಿದ್ದು. ಇದರ 
ವರ್ಷವಾರು ಆರ್ಥಿಕ ಹೊರೆ ಸಹ ಲೆಕ್ಕಹಾಕಿರುವುದಿಲ್ಲ.ಈ 
ಎರಡೂ ಮೊತ್ತಗಳ ಮಾಹಿತಿಯನ್ನು ಸಂಗಹಿಸಲಾಗುತ್ತಿದೆ. 
ಅನುದಾನರಹಿತ ಸೇವಾವಧಿಯ ಸಂಬಂಧ ನೀಡಬೇಕಾದ 
ವೇತನ ಬಾಕಿ ಮೊತ್ತ ರೂ.೦854 ಕೋಟಿಗಳೆಂದು 
ಅಂದಾಜಿಸಲಾಗಿದೆ. 


ಶಿಫಾರಸ್ಸುಗಳನ್ನು ಜಾರಿಗೆ (ತರುವಲ್ಲಿ ವಿರ್ದಿಷ್ಠ 
ನಿಲುವನ್ನು ತಳೆಯಲು ಸರ್ಕಾರಕ್ಕೆ ಸಾದ್ಯವಾಗಿರುವುದಿಲ್ಲ. 


ಮೇಲ್ಕಂಡ ಅಂಶಗಳ “ಹಿನ್ನೆಲೆಯಲ್ಲಿ. ಸಮಿತಿಯ 


ಸಂ೦:ಇಪಿ ಇತ ಎಸ್‌"ಇಎಸ್‌ ೦೦೦೦ 


ಮಾ 
( 'ಸುದೇಶಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ 
ಸಕಾಲ ಸಚಿವರು 


